RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೧೨, ೨೦೧೩ ( ಭಾದ್ರಪದ ೨೧ , ಶಕ ವರ್ಷ ೧೯೩೫ ) | ಸಂಚಿಕೆ ೩೭ 
Volume 148 | Bangalore, Thursday , September 12, 2013 ( Bhadrapada 21, Shaka Varsha 1935) || Issue 37 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಯುವಜನ ಸೇವಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಯುಸೇಇ 42 ಯುನಿಸೇ 2013, ಬೆಂಗಳೂರು, ದಿನಾಂಕ : 31ನೇ ಮೇ , 2013. 
ಶ್ರೀ ಜೆ. ಎಂ . ಅಪ್ಪಚ್ಚು, ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಕೇಂದ್ರ ಕಛೇರಿ ಬೆಂಗಳೂರು ಇವರು 
ದಿನಾಂಕ: 31 - 05 - 2013ರಂದು ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕೆಸಿಎಸ್ ಆರ್ ನಿಯಮ 95 ಮತ್ತು 283ರನ್ವಯ ಸರ್ಕಾರಿ ಸೇವೆಯಿಂದ ವಯೋ 
ನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎ .ಹಿದಾಯತುಲ್ಲ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 457 

ಯುವಜನ ಸೇವಾ ಇಲಾಖೆ. 


ಯುವಜನ ಸೇವಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯುಸೇಇ 43 ಯುಣಸೇ 2013 , ಬೆಂಗಳೂರು, ದಿನಾಂಕ : 31ನೇ ಮೇ , 2013. 
ಶ್ರೀ ರಾಮೇಗೌಡ, ಉಪ ನಿರ್ದೇಶಕರು, (ಕ್ರೀಡಾ ಶಾಲೆ/ನಿಲಯ), ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಕೇಂದ್ರ ಕಛೇರಿ ಬೆಂಗಳೂರು 
ಇವರು ದಿನಾಂಕ :31 - 05 - 2013ರಂದು ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕೆಸಿಎಸ್ಆರ್ ನಿಯಮ 95 ಮತ್ತು 283ರನ್ವಯ ಸರ್ಕಾರಿ ಸೇವೆಯಿಂದ 
ವಯೋನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎ .ಹಿದಾಯತುಲ್ಲ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 458 

ಯುವಜನ ಸೇವಾ ಇಲಾಖೆ. 


ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ/ 262 /ಕಗೃಮಂ/ 2013, ಬೆಂಗಳೂರು, ದಿನಾಂಕ : 20ನೇ ಜುಲೈ , 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 561 ಎಸ್ ಎಎಸ್ 2013 , ದಿನಾಂಕ:19 - 07 -2013ರಲ್ಲಿ ಡಾ|| ಜೆ.ರವಿಶಂಕರ್, ಭಾ . ಆ.ಸೇ ., 
ನಿರ್ದೇಶಕರು, ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಂಸ್ಥೆ ಇವರನ್ನು ವರ್ಗಾವಣೆ ಮಾಡಿ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, 


( ೨೨೫ ) 


೨೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೨, ೨೦೧೩ 


ಭಾಗ ೨ 


ಬೆಂಗಳೂರು ಹುದ್ದೆಯಲ್ಲಿರುವ ಶ್ರೀ ಎಸ್.ಎನ್.ಜಯರಾಮ್ ರವರ ಸ್ಥಾನಕ್ಕೆ ನೇಮಕ ಮಾಡಲು ಅವರ ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ 
ನೀಡಲಾಗಿರುತ್ತದೆ. 

ಅದರಂತೆ, ಡಾ|| ಜೆ.ರವಿಶಂಕರ್ , ಭಾ . ಆ. ಸೇ ., ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ , ಆಯುಕ್ತರು, 
ಕರ್ನಾಟಕ ಗೃಹ ಮಂಡಳಿ ಇಲ್ಲಿಗೆ ಶ್ರೀ ಎಸ್.ಎನ್.ಜಯರಾಮ್, ಭಾ . ಆ. ಸೇ . ಇವರ ಸ್ಥಾನಕ್ಕೆ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಎಸ್.ಶಿವಕುಮಾರಸ್ವಾಮಿ 
P. R, 460 

ಪೀಠಾಧಿಕಾರಿ - 3, 
SC - 25 

ವಸತಿ ಇಲಾಖೆ. 
ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 47 ಕೊಮಂಇ 2013 , ಬೆಂಗಳೂರು, ದಿನಾಂಕ : 10ನೇ ಜೂನ್, 2013. 
ಕರ್ನಾಟಕ ಕೊಳಚೆ ಪ್ರದೇಶಗಳು ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ಕ್ಕೆ 2002ನೇ ಸಾಲಿನಲ್ಲಿ ಮಾಡಲಾದ ತಿದ್ದುಪಡಿ ಕಾಯ್ದೆ 
2002ರ ಕಲಂ 34 ಹಾಗೂ ಉಪ ಕಲಂ ( 2) (ಕೆ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಡಾ|| ಎಂ . ಹೆಚ್. ಅಂಬರೀಷ್, ವಸತಿ ಸಚಿವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾಗಣ್ಣ 
P . R . 459 

ಪೀಠಾಧಿಕಾರಿ - 4, 
Sc - 150 

ವಸತಿ ಇಲಾಖೆ. 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಕಇ 140 ಎಸ್‌ಡಿಸಿ 2013 , ಬೆಂಗಳೂರು, ದಿನಾಂಕ : 22ನೇ ಜುಲೈ , 2013 . 


ಶ್ರೀ ಹೆಚ್. ಆಂಜನೇಯ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು , ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ.ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ -3 , 

ಸಮಾಜ ಕಲ್ಯಾಣ ಇಲಾಖೆ. 


P . R , 461 


ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಕಇ 180 ಎಸ್‌ಡಿಸಿ 2012, ಬೆಂಗಳೂರು, ದಿನಾಂಕ : 22ನೇ ಜುಲೈ , 2013. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಕಇ 180 ಎಸ್‌ಡಿಸಿ 2012 ದಿನಾಂಕ: 06 - 06 - 2013 ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು , ಸಮಾಜ 
ಕಲ್ಯಾಣ ಇಲಾಖೆ ಇವರನ್ನು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿರುವುದನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದು ಪಡಿಸಲಾಗಿದೆ. 

ಮುಂದುವರೆದು, ಶ್ರೀ ಹೆಚ್ . ಆಂಜನೇಯ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು, ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರನ್ನಾಗಿ 
ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ. ರತ್ನಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 3 , 

ಸಮಾಜ ಕಲ್ಯಾಣ ಇಲಾಖೆ. 


P . R . 462 


೨೨೭ 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೨, ೨೦೧೩ 

ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಕಇ 114 ಎಸ್‌ಡಿಸಿ 2013, ಬೆಂಗಳೂರು, ದಿನಾಂಕ : 22ನೇ ಜುಲೈ , 2013. 
ಶ್ರೀ ಹೆಚ್ .ಆಂಜನೇಯ, ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಡಾ|| ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ.ರತ್ನಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ -3 , 
P . , 463 

ಸಮಾಜ ಕಲ್ಯಾಣ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 52 ಸಅಸೇ 2012 , ಬೆಂಗಳೂರು, ದಿನಾಂಕ : 24ನೇ ಜುಲೈ , 2013. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಚಂದ್ರಶೇಖರ, ಶಾಖಾಧಿಕಾರಿ ಇವರಿಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಹುದ್ದೆಗೆ 
ದಿನಾಂಕ: 05 - 05 -2012ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಬಡ್ತಿ ನೀಡಿ ಆದೇಶಿಸಲಾಗಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 52 
ಸಅಸೇ 2012 , ದಿನಾಂಕ: 02 - 06 - 2012ನ್ನು ಭಾಗಶಃ ಮಾರ್ಪಡಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

- ಶ್ರೀ ಚಂದ್ರಶೇಖರ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ( ಬಡ್ತಿ ವೇತನ ಹಾಗೂ ಪಿಂಚಣಿ ನಿಯಂತ್ರಣ) 
ನಿಯಮಾವಳಿ 1978ರ ನಿಯಮ 2(1)( ಎ) ಅನ್ವಯ ವೇತನ ಶ್ರೇಣಿ ರೂ .28100 - 700 -28800 - 800 - 33600 - 900 - 39000 -1050 -45300 
1200 -50100ರ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ದಿನಾಂಕ: 05 - 05 - 2012ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಸ್ಥಾನಪನ್ನ ಬಡ್ತಿ ನೀಡಿ 
ಆದೇಶಿಸಿದೆ. 

- ಶ್ರೀ ಚಂದ್ರಶೇಖರ, ಅಧೀನ ಕಾರ್ಯದರ್ಶಿ ಇವರಿಗೆ ಅಧೀನ ಕಾರ್ಯದರ್ಶಿ ವೃಂದದಲ್ಲಿ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯವರಾಗಿರುವ 
ಶ್ರೀ ಚಿರಂಜೀವಿ, ಅಧೀನ ಕಾರ್ಯದರ್ಶಿ ಇವರಿಗಿಂತ ಮೇಲಿನ ಜೇಷ್ಠತೆಯನ್ನು ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಕೆ.ರಾಧಾಮಣಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR, 464 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ(ಸೇವೆಗಳು - 3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 100 ಸಅಸೇ 2013, ಬೆಂಗಳೂರು, ದಿನಾಂಕ : 15ನೇ ಜುಲೈ , 2013. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ವೈ .ಎಸ್. ದಳವಾಯಿ , ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರಿಗೆ ದಿನಾಂಕ: 
20 -06 - 2012ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ (ಬಡ್ತಿ, ವೇತನ ಮತ್ತು ನಿವೃತ್ತಿ ವೇತನದ ವಿನಿಯಮನ) 
ನಿಯಮಗಳು, 1978ರ ನಿಯಮ 2 (1) ( ಎ ) ಅನ್ವಯ ವೇತನ ಶ್ರೇಣಿ ರೂ .28100 - 700 - 28800- 800 - 33600 - 900 - 39000 - 1050 - 45300 
1200 - 50100ರ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಜೈಷ್ಣತೆಯಲ್ಲಿ ಇವರಿಗಿಂತ ಕಿರಿಯವರಾಗಿರುವ ಶ್ರೀ ಕೆ. ಆರ್. ಮಲ್ಲಿಕಾರ್ಜುನಯ್ಯ ಇವರಿಗಿಂತ 
ಮೇಲೆ ಇವರ ಜೇಷ್ಠತೆಯನ್ನು ನಿಗದಿಪಡಿಸಿ, ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಹುದ್ದೆಯಲ್ಲಿಯೇ ಮುಂದುವರಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 465 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ(ಸೇವೆಗಳು - 6). 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 41 ಸಮನ್ವಯ 2013 , ಬೆಂಗಳೂರು, ದಿನಾಂಕ : 19ನೇ ಜುಲೈ , 2013 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಎನ್ 41 ಸಮನ್ವಯ 2013, ದಿನಾಂಕ: 09 - 05-2013ರಲ್ಲಿ ಶ್ರೀ .ಎ.ದೇವಪ್ರಸಾದ್, ಆರ್ಥಿಕ ಸಲಹೆಗಾರರು. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್ ಕಾರ್ಖಾನೆ, ಬೆಂಗಳೂರು ಈ 


೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೨, ೨೦೧೩ 

ಭಾಗ ೨ 
ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿ ಹೊರಡಿಸಲಾಗಿದ್ದ ಅಧಿಸೂಚನೆಯನ್ನು ಈ ಮೂಲಕ 
ಹಿಂಪಡೆಯಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಎ. ಚಪ್ಪರಬಂದ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 466 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 55 ಸಮನ್ವಯ 2013 , ಬೆಂಗಳೂರು, ದಿನಾಂಕ : 23ನೇ ಜುಲೈ , 2013. 
ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಮೈಸೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ 
ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 12 ( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಎಂ . ಮಹದೇವ (10179), ಮುಖ್ಯ ಅಭಿಯಂತರರು, 
ಪ್ರಸರಣ ವಲಯ , ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಮೈಸೂರು ಇವರನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, 
ಮೈಸೂರು ಸಂಸ್ಥೆಯ ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ( ಶ್ರೀ .ಕೆ.ರಾಮಕೃಷ್ಣ ಇವರ ಸ್ಥಾನದಲ್ಲಿ) ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


P . B . 467 


SC - 100 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಣ 58 ಕಾಬಾಸೇ 2013, ಬೆಂಗಳೂರು, ದಿನಾಂಕ : 25ನೇ ಜುಲೈ , 2013. 


ಸರ್ಕಾರದ ಆದೇಶ ಸಂಖ್ಯೆ: ಕಾಇ 58 ಕಾಬಾಸೇ 2013 , ದಿನಾಂಕ: 10 - 07 - 2013 ರನ್ವಯ ವರ್ಗಾವಣೆ ಆದೇಶದಲ್ಲಿರುವ ಕಾರ್ಖಾನೆಗಳು, 
ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯ ಈ ಕೆಳಕಂಡ (ಗ್ರೂಪ್ - ಎ ಶ್ರೇಣಿ) ಕಾರ್ಖಾನೆಗಳ ಉಪನಿರ್ದೇಶಕರುಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ಮಾರ್ಪಡಿಸಿ ವರ್ಗಾಯಿಸಿ ನೇಮಿಸಲಾಗಿದೆ . 


ವರ್ಗಾವಣೆ ಮಾರ್ಪಡಿಸಿ ವರ್ಗಾಯಿಸಿದ ಸ್ಥಳ 


ಕ್ರಮ | ಪ್ರಸ್ತುತ ವರ್ಗಾವಣೆ ಆದೇಶದಲ್ಲಿರುವ ಅಧಿಕಾರಿಗಳ 
ಸಂಖ್ಯೆ | 

ಹೆಸರು, ಪದನಾಮ ಹಾಗೂ ಸ್ಥಳ 
ಶ್ರೀ .ಕೆ.ಶ್ರೀನಿವಾಸ್ , 
ಕಾರ್ಖಾನೆಗಳ ಉಪ ನಿರ್ದೇಶಕರು, 
ಬೆಂಗಳೂರು ವಿಭಾಗ -4 , ಬೆಂಗಳೂರು. 


ಕಾರ್ಖಾನೆಗಳ ಉಪ ನಿರ್ದೇಶಕರು , ಬೆಳಗಾಂ ವಿಭಾಗ - 1 , ಬೆಳಗಾಂ 
ಇಲ್ಲಿ ಶ್ರೀ . ಜಿ. ಪಿ . ರಾಜಗೋಪಾಲ್ , ಕಾರ್ಖಾನೆಗಳ ಉಪನಿರ್ದೇಶಕರು, 
ಬೆಳಗಾಂ ವಿಭಾಗ -1, ಬೆಳಗಾಂ ಇವರ ವರ್ಗಾವಣೆಯಿಂದ ತೆರವಾದ 


ಶ್ರೀ . ಎ .ಸೋಮಶೇಖರ್, 
ಕಾರ್ಖಾನೆಗಳ ಉಪ ನಿರ್ದೇಶಕರು , 
ಬೆಂಗಳೂರು ವಿಭಾಗ - 1, ಬೆಂಗಳೂರು. 


ಕಾರ್ಖಾನೆಗಳ ಉಪ ನಿರ್ದೇಶಕರು, ಬಳ್ಳಾರಿ ವಿಭಾಗ, ಬಳ್ಳಾರಿ ಇಲ್ಲಿ 
ಶ್ರೀ . ಎಸ್ . ಆರ್.ಶ್ರೀಧರ್, ಕಾರ್ಖಾನೆಗಳ ಉಪನಿರ್ದೇಶಕರು, ಬಳ್ಳಾರಿ 
ವಿಭಾಗ, ಬಳ್ಳಾರಿ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಶಿವರಾಮ ಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಾರ್ಮಿಕ ಇಲಾಖೆ. 
(ಕಾರ್ಖಾನೆ ಮತ್ತು ಬಾಯ್ದರುಗಳು) 


P . B . 468 
SC - 25 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 137 ಪೊಸಿಪ 2013 , ಬೆಂಗಳೂರು, ದಿನಾಂಕ : 27ನೇ ಜುಲೈ , 2013 . 
ಅಧಿಸೂಚನೆ ಸಂಖ್ಯೆ : ಒಣ 137 ಪೊಸಿಪ 2013 , ದಿನಾಂಕ: 20ನೇ ಜುಲೈ 2013ರಲ್ಲಿ ಶ್ರೀ ಜಿ. ಬಿ.ಕೌರಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 
ಸಿ. ಐ. ಡಿ, ಬೆಂಗಳೂರು ರವರನ್ನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , ಮಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೨, ೨೦೧೩ 

೨೨೯ 
ಸ್ಥಳ ನೇಮಕಾತಿ ನೀಡಿದ್ದ ಆದೇಶವನ್ನು ಮಾರ್ಪಡಿಸಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪೊಲೀಸ್ ಅಧೀಕ್ಷಕರು ಮತ್ತು 
ಕಮಾಂಡೆಂಟ್ , ಹೋಂಗಾರ್ಡ್ಸ್ ಟ್ರೈನಿಂಗ್ ಸ್ಕೂಲ್, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R , 469 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಎ). 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 320 ಮೈಅಪ್ರಾ 2013 ( ಭಾಗ -1), ಬೆಂಗಳೂರು, ದಿನಾಂಕ : 24ನೇ ಜುಲೈ , 2013. 
- ಶ್ರೀ .ಶ್ರೀಧರ್, ಸಹಾಯಕ ನಗರ ಯೋಜಕರು , ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ಮಂಡ್ಯ ಇವರನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನಗರ ಯೋಜನಾ ಸದಸ್ಯರ ಹುದ್ದೆಯ ಅಧಿಕ 
ಪ್ರಭಾರದಲ್ಲಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR, 470 

ನಗರಾಭಿವೃದ್ಧಿ ಇಲಾಖೆ. 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಪಿಡಿ 08 ಎಸ್ ಎಸ್ ಎಂ 2013 , ಬೆಂಗಳೂರು, ದಿನಾಂಕ : 22ನೇ ಜುಲೈ , 2013. 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಶ್ರೀ ಎ.ಕೆ. ಹನುಮಂತಪ್ಪ , ಸಹಾಯಕ ನಿರ್ದೇಶಕರು ತಾಲ್ಲೂಕು 
ಯೋಜನಾಧಿಕಾರಿ , ಶಿಕಾರಿಪುರ ಜಿಲ್ಲಾ ಪಂಚಾಯತ್, ಶಿವಮೊಗ್ಗ, ಇವರಿಗೆ ರೂ .36300 -53850ರ ವೇತನ ಶ್ರೇಣಿಯ ಉಪ ನಿರ್ದೇಶಕರ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಾಪನ್ನ ಮುಂಬಡ್ತಿ ನೀಡಿ, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ, ದಾವಣಗೆರೆ ಜಿಲ್ಲೆ, 
ಈ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜ್ಯೋತಿ. ಆರ್. ಜೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R , 471 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ( ಎಸ್ - 5 ). 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಿಡಿ 69 ಎಸ್ ಎಸ್ ಎಂ 2013, ಬೆಂಗಳೂರು, ದಿನಾಂಕ : 20ನೇ ಜುಲೈ , 2013. 

ಭಾಗ - 1 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ನಿರ್ದೇಶಕರುಗಳಿಗೆ ವೇತನ ಶ್ರೇಣಿ ರೂ .40050 -56550ರ 
ಜಂಟಿ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ, ಅವರುಗಳ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 


ಉಪ ನಿರ್ದೇಶಕರ ಹೆಸರು, ಮತ್ತು ವಿಳಾಸ 

- ಶ್ರೀಮತಿ/ ಶ್ರೀಯುತರು 
| ಶ್ರೀ . ಎನ್.ಲೋಕೇಶ್, 
ಯೋಜನಾ ಅಂದಾಜು ಮತ್ತು ಮೌಲ್ಯಮಾಪನಾಧಿಕಾರಿ, 
ಜಿಲ್ಲಾ ಪಂಚಾಯತ್, ಶಿವಮೊಗ್ಗ. 
ವೈ . ಎಂ .ಸ್ವರ್ಣಗೌರಿ, 
ಉಪ ನಿರ್ದೇಶಕರು, ವಾಣಿಜ್ಯ ಮತ್ತು ಕೈಗಾರಿಕಾ 
ಇಲಾಖೆ, ಖನಿಜ ಭವನ , ಬೆಂಗಳೂರು. 


ಮುಖ್ಯ ಯೋಜನಾಧಿಕಾರಿ , ಜಿಲ್ಲಾ ಪಂಚಾಯತ್, ಉತ್ತರ 
ಕನ್ನಡ, ಕಾರವಾರ ( ಶ್ರೀ ಎಸ್. ವೈ .ಕೊರವರ ಇವರ 
ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ) . 
ಜಂಟಿ ನಿರ್ದೇಶಕರು, ಎ . ಜಿ . ಎಸ್. ವಿಭಾಗ, ಆರ್ಥಿಕ 
ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಕೇಂದ್ರ ಕಛೇರಿ. 


೨೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೨, ೨೦೧೩ 


ಭಾಗ ೨ 


ಉಪ ನಿರ್ದೇಶಕರ ಹೆಸರು, ಮತ್ತು ವಿಳಾಸ 

- ಶ್ರೀಮತಿ/ ಶ್ರೀಯುತರು 


ಬಡ್ತಿ ನೀಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 


3 | ಎಸ್ . ಪಿ . ಶಂಕರಯ್ಯ , 

ಉಪ ನಿರ್ದೇಶಕರು (ನೇಮಕಾತಿ ನಿರೀಕ್ಷಣೆ). 


4 


. 


ಆರ್ . ಎಸ್. ಬಿರಾದರ್ , 
ಉಪ ನಿರ್ದೇಶಕರು, ಕರ್ನಾಟಕ ಸಾಂಖ್ಯಿಕ ವ್ಯವಸ್ಥೆ 
ಅಭಿವೃದ್ಧಿ ಸಂಸ್ಥೆ (ಕೆ.ಎಸ್.ಎಸ್. ಡಿ.ಎ), ಬೆಂಗಳೂರು. 


ನಿರ್ದೇಶಕರು, ಜನಶಕ್ತಿ ಮತ್ತು ಉದ್ಯೋಗವಿಭಾಗ 
ಯೋಜನಾ ಇಲಾಖೆ ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಗೆ ನೀಡಿದೆ. 
ಜಂಟಿ ನಿರ್ದೇಶಕರು, ಎ . ಡಿ . ಪಿ ಸೆಲ್ ( ಎ . ಡಿ. ಬಿ. ವಿಭಾಗ), 
ಯೋಜನಾ ಇಲಾಖೆ ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆಗೆ ನೀಡಿದೆ. 
System Manager , R .F .D cell, Jooise JD JUTO 
| ಮಾಹಿತಿ ವಿಭಾಗ, ಯೋಜನಾ ಇಲಾಖೆ, ಹೊಸದಾಗಿ 
ಸೃಜಿಸಲಾಗಿರುವ ಹುದ್ದೆ. 


| ಆರ್. ರಂಗಸ್ವಾಮಿ , 
ಉಪ ನಿರ್ದೇಶಕರು, ಸಂಯೋಜನಾ ಮತ್ತು ಮಾಹಿತಿ 
ವಿಭಾಗ, ಯೋಜನಾ ಇಲಾಖೆ. 


ಭಾಗ - 2 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಕೆಳಕಂಡ ಜಂಟಿ ನಿರ್ದೇಶಕರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾಯಿಸಿ ನೇಮಿಸಿದೆ. 


ವರ್ಗಾವಣೆ ಮಾಡಿ ಸ್ಥಳನಿಯುಕ್ತಿಗೊಳಿಸಿದ ಸ್ಥಳ 


ಜಂಟಿ ನಿರ್ದೇಶಕರ ಹೆಸರು, ಮತ್ತು ವಿಳಾಸ 

- ಶ್ರೀಮತಿ/ ಶ್ರೀಯುತರು 
ಕೆ. ಎಸ್ . ಶಂಕರ್ , 
ಡೆಮೋಗ್ರಾಫರ್, ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು. 
ವಿನುತ, 
ಜಂಟಿ ನಿರ್ದೇಶಕರು, ರೇಷ್ಮೆ ಇಲಾಖೆ, ಬೆಂಗಳೂರು. 


ಜಂಟಿ ನಿರ್ದೇಶಕರು , ಆರ್ಥಿಕ ಗಣತಿ ವಿಭಾಗ , ಕೇಂದ್ರ 
ಕಛೇರಿ, ಬೆಂಗಳೂರು. 


ಡೆಮೋಗ್ರಾಫರ್‌, ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜ್ಯೋತಿ. ಆರ್ . ಜೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಎಸ್ - 5), 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


P . R . 472 


PERSONNEL AND ADMINISTRATIVE REFORMS SECRETARIAT 


NOTIFICATION 
No . DPAR 119 SPS 2013, Bangalore , Dated : 13 June, 2013. 


Sri Seemant Kumar Singh , IPS (KN -96 ), waiting for posting is posted with immediate effect and until further orders as Deputy 
Inspector General of Police & Commander, Anti Naxal Force in the existing vacancy . 


By Order and in the name of the Governor of Karnataka, 

J .D .Madhuchandra Tejaswi, 

Under Secretary to Government, 
Department of Personnel and Administrative Reforms, (Services- IV ). 


P . R . 473 


PERSONNEL AND ADMINISTRATIVE REFORMS SECRETARIAT 


NOTIFICATION 
No . DPAR 138 SPS 2013 , Bangalore, Dated : 04th July, 2013 . 


The services of Sri Padam Kumar Garg, IPS (KN - 86 ), ADGP & MD, Mysore Paper Mills Limited are withdrawn from 
Commerce & Industries Department with immediate effect and he is posted until further orders as ADGP , CID , Economic Offences, 
Bangalore, in the existing vacancy . 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೨ , ೨೦೧೩ 


920 


Smt D.Roopa, IPS (KN -2000), Superintendent of Police, Internal Security Division , Bangalore is transferred with 
immediate effect and posted until further orders as Superintendent of Police, CID , Cyber, Bangalore , vice Sri Ravi D Channannavar, 
IPS transferred . 


Sri H .S. Venkatesh , IPS (KN -01), Superintendent of Police, Internal Security Division , Bangalore is transferred with 
immediate effect and posted until further orders as Superintendent of Police , Intelligence , Bangalore , vice Sri Pawar Praveen 
Madhukar, IPS transferred . 

Sri T.G .Krishna Bhatta, IPS (KN -01 ), Deputy Commissioner of Police , East Division , Bangalore City , Bangalore is 
transferred with immediate effect and posted until further orders as Superintendent of Police, CID , Bangalore, in the existing vacancy . 


Sri Pawar Praveen Madukar, IPS (KN -03), Superintendent of Police , Intelligence , Bangalore is transferred with 
immediate effect and posted until further orders as Deputy Commissioner of Police, Adminstration , Bangalore City , Bangalore , 
vice Sri R .H . Naik , IPS transferred . 


Sri N .Satheesh Kumar, IPS (KN -03), Superintendent of Police, Gulbarga District, Gulbarga is transferred with immediate 
effect and posted until further orders as Assistant Inspector General of Police , General, Bangalore , vice Sri R .Lakshman , SPS 
officer transferred. 


Sri K .P .Puttaswamy, IPS (KN -03), Assistant Inspector General of Police , Crimes , Bangalore is transferred with 
immediate effect and posted until further orders as Superintendent of Police, CID , Bangalore in the newly created post. 


Sri D . Prakash , IPS (KN -03 ), Superintendent of Police , Bangalore Rural District, Bangalore is transferred with immediate 
effect and posted until further orders as Superintendent of Police, Davanagere District, Davanagere vice Sri Labhu Ram , IPS 
transferred . 


Sri M .N .Nagaraj, IPS (KN -03 ), Superintendent of Police , Chitradurga District, Chitradurga is transferred with immediate 
effect and posted until further orders as Assistant Inspector General of Police , Crimes, Bangalore vice Sri K .P .Puttaswamy, IPS 
transferred . 


Sri Sandeep Patil , IPS (KN -04), Superintendent ofPolice, Belgaum District, Belgaum is transferred with immediate effect 
and posted until further orders as Deputy Commissioner of Police , North Division , Bangalore City , Bangalore vice 
Sri S . N . Siddaramappa , IPS transferred . 

Dr. P.S.Harsha, IPS (KN -04), Deputy Commissioner of Police, South East Division , Bangalore City , Bangalore is 
transferred with immediate effect and posted until further orders as Deputy Commissioner of Police , East Division , , Bangalore 
City, Bangalore vice Sri T.G .Krishna Bhatta, IPS transferred . 


Sri Labhu Ram , IPS (KN -04 ), Superintendent of Police , Davanagere District, Davanagere is transferred with immediate 
effect and posted until further orders as Deputy Commissioner of Police, Crimes, , Bangalore City , Bangalore vice Sri Devraj, SPS 
officer transferred . 


Sri T. D . Pawar, IPS (KN -04 ), Deputy Commissioner of Police, CAR , Head Quarters , Bangalore is transferred with 
immediate effect and posted until further orders as Deputy Commissioner of Police , South East Division , Bangalore City , 
Bangalore vice Dr. P .S .Harsha , IPS transferred . 


Sri R .H . Naik , IPS (KN -04 ), Deputy Commissioner of Police, Administration , Bangalore City, Bangalore is transferred 
with immediate effect and posted until further orders as Superintendent of Police, Chikmagalur District, Chikmagalur vice 
Sri. N . Shashi Kumar, IPS transferred . 


Sri S .N . Siddaramappa , IPS (KN -05 ), Deputy Commissioner of Police , North Division , Bangalore City , Bangalore is 
transferred with immediate effect and posted until further orders as Superintendent of Police , Railways , Bangalore vice 
Sri. M .Nanjundaswami, IPS transferred . 


Dr. Chandragupta , IPS (KN -06 ), Superintendent of Police, Bellary District, Bellary is transferred with immediate effect 
and posted until further orders as Superintendent of Police , Belgaum District, Belgaum vice Sri. Sandeep Patil, IPS transferred . 


929 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೨ , ೨೦೧೩ 


ಭಾಗ ೨ 


Sri Chetan Singh Rathor , IPS (KN -07), Superintendent of Police, Haveri District, Haveri is transferred with immediate 
effect and posted until further orders as Superintendent of Police , Bellary District, Bellary vice Sri. Dr. Chandragupta , IPS 
transferred. 


Sri N .Shashi Kumar, IPS (KN -07), Superintendent of Police, Chikmagalur District, Chikmagalur is transferred with 
immediate effect and posted until further orders as Superintendent of Police , Haveri District, Haveri vice Sri . Chetan Singh Rathor, 
IPS transferred . 


Dr. Y .S .Ravi Kumar, IPS (KN -07 ), Superintendent of Police , Dharwad District, Dharwad is transferred with immediate 
effect and posted until further orders as Superintendent of Police, Chitradurga District, Chitradurga vice Sri. M .N .Nagaraj, IPS 
transferred. 

Sri Amit Singh, IPS (KN - 07), Superintendent of Police, Hassan District, Hassan is transferred with immediate effect and 
posted until further orders as Superintendent of Police , Gulbarga District, Gulbarga vice Sri. N .Satheesh Kumar, IPS transferred . 


Sri B .Ramesh , IPS (KN -09), Deputy Commissioner of Police, Law & Order, Hubli- Dharwad City , Dharwad is transferred 
with immediate effect and posted until further orders as Superintendent of Police , Banagalore Rural District , Bangalore vice 
Sri. D .Prakash , IPS transferred . 


Sri Ravi D Channannavar, IPS (KN -09), Superintendent of Police, CID , Cyber, Bangaloe is transferred with immediate 
effect and posted until further orders as Superintendent of Police , Hassan District, Hassan vice Sri. Amit Singh , IPS transferred . 


By Order and in the name of the Governor ofKarnataka , 

Dr. BagadiGautham , 

Deputy Secretary to Government, 
Department of Personnel and Administrative Reforms, (Services-IV ). 


P . R . 474 


ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ - 2, ಬೆಂಗಳೂರು 


